ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 22ನೇ ಜುಲೈ, 2019 
ಮರಾಠಿ ಸಮಾಜವನ್ನು 3 "ಬಿ' ಯಿಂದ 2 (ಎ)ಗೆ ಸೇರಿಸುವ ಬಗ್ಗೆ 
ಶ್ರೀ ಘೋಟ್ಲೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
437 (649) ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ಶಂಕರಪ್ಪನವರ ವರದಿಯಂತೆ ಮರಾಠಾ ಸಮಾಜವನ್ನು ಕೂಡಲೇ 3 "ಬಿ' ಯಿಂದ 2(ಎ)ಗೆ ಸೇರಿಸಲು ಶಿಫಾರಸ್ಸು ಮಾಡಲು 
ಮರಾಠಾ ಸಮಾಜದವರು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದು, ಇಲ್ಲಿಯವರೆಗೆ ಸರ್ಕಾರ ಯಾವುದೇ 
ತರಹದ ನಿರ್ಧಾರ ಕೈಗೊಳ್ಳದಿರುವುದರಿಂದ ಮರಾಠಾ ಸಮಾಜದವರು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಕೈಗೊಳ್ಳಲು 
ತೀರ್ಮಾನಿಸಿದ್ದು ; ಈ ವಿಷಯದಲ್ಲಿ ಸರ್ಕಾರ ಕೂಡಲೇ ಕ್ರಮಕೈಗೊಳ್ಳುವುದೇ ; (ವಿವರ ನೀಡುವುದು) 


(ಆ) ಈಗಾಗಲೇ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಮರಾಠಾ ಸಮಾಜಕ್ಕೆ ಸಂಬಂಧಿಸಿದಂತೆ (ಅಲ್ಲಿಯ ರಾಜ್ಯ ಸರ್ಕಾರ ಸದರಿ 
ವಿಷಯದಲ್ಲಿ) ಸೂಕ್ತ ಅನುಕೂಲ ಮಾಡಿಕೊಟ್ಟಂತೆ, ಇಲ್ಲಿಯ ಮರಾಠರಿಗೂ ಅದೇ ರೀತಿಯ ಸೌಲಭ್ಯ ಮಾಡಿಕೊಡಲು ತಾರತಮ್ಯ 


ಮಾಡುತ್ತಿರುವುದು ಸರಿಯೇ ? (ವಿವರ ನೀಡುವುದು) 


